ಉದ್ಯಾನಕ್ಕೆ ಚಿಟ್ಟೆಗಳಂತೆ ಕಲಿಕಾ ಬೋಧನಾ ಉಪಕರಣಗಳತ್ತ ಮಕ್ಕ 


ಆದಿತ್ಯ ಗುಪ್ತ 


ಮಕ್ಕಳ ಮನಸ್ಪೂ ಉದ್ಯಾನದಲ್ಲರುವ ಜಲ್ಲೆಗಳಂತೆ ವಿವಿಧ ಬಣ್ಣದ 
ಹೂಗಳೆಡೆಗೆ ಮತ್ತು ಅವುಗಳ ಮನಮೋಹಕ ಸುಗಂಧದೆಡೆ 
ಆಕರ್ಷಿತವಾಗುತ್ತಾ ಇರುತ್ತದೆ. ಮಕ್ಕಳು ತಮ್ಮ ಸುತ್ತಮುತ್ತಅನ 
ಆಗುಹೋಗುಗಳನ್ನು ಮತ್ತು ಚಟುವಟಕೆಗಳನ್ನು ಬಹಳ 
ಸೂಕ್ಷ್ಯವಾಗಿ ಗಮನಿಸುತ್ತಾರೆ ಮತ್ತು ಬಹಳ ಸಣ್ಣ ಬದಲಾವಣೆಗೂ 
ಅವರು ಪ್ರತಿಕ್ರಿಬುಸುತ್ತಾರೆ. ಅವರು ಯಾವುದೇ ಚಟುವಟಕೆಯನ್ನು 
ಅಥವಾ ಬದಲಾವಣೆಂಯನ್ನು ಅವರದೇ ದ್ರಹಿಕೆ ಮತ್ತು 


ಪೂರ್ವಜಾನದ ಮೇಲಅನಿಂದ ಅರ್ಥೈಸಿಕೊಳ್ಳುವುದಕ್ಕೆ 
ಪ್ರಯತ್ನಿಸುತ್ತಾರೆ ಮತ್ತು ತಮ್ಮದೇ ' ಆಲೋಚನೆಗಳನ್ನು 
ರೂಪಿಸಿಕೊಳ್ಳುತ್ತಾರೆ. ಇಲ್ಲಂದಲೇ  ಶಿಕ್ಷಕರೊಬ್ಬರ ಪಾತ್ರವು 
ಪ್ರಾರಂಭವಾಗುತ್ತದೆ. 


ಹಾಗಾಗಿ, ಶಿಕ್ಷಕರೊಬ್ಬರಿಗೆ ಇರುವ ಇತರೆಲ್ಲ ಪಾತ್ರ ಮತ್ತು 
ಜವಾಬ್ದಾರಿಗಳ ಜೊತೆಗೆ ಬಹುಶಃ ಇನ್ನೊಂದು ಪಾತ್ರವೂ ಇದೆ- 
ಎಲ್ಲರನ್ನೂ ಆಕರ್ಷಿಸುವಂ೦ತಹ, ಯಥೇಚ್ಛ ಬಣ್ಣಗಳ೦ದ 
ಅಲಂಕೃತವಾದ ಸುಂದರ ಉದ್ಯಾನವನವನ್ನು ನಿರ್ಮಿಸುವ ಓರ್ವ 
ಮಾಲಯ ಪಾತ್ರ. ಇಲ್ಲಿ. 'ಉದ್ಯಾನವನ' ಎಂಬ ಪದವು ತರಗತಿಯ 
ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಮಕ್ಕಳಗೆ ಹೊಸದನ್ನು 
ಕಆಯುವುದಕ್ಕೆ ಪ್ರೇರಣಿ ಕೊಡುವ ಬೋಧನಾ-ಕಲಕಾ 


ಪರಿಕರಗಳನ್ನು (TLM) ಸೂಚಿಸುತ್ತದೆ. ಶಿಕ್ಷಕರೊಬ್ಬರು ತರಗತಿ 
ಕೊಠಡಿಯೊಳಗೆ ಪ್ರವೇಶಿಸಿದಾಗ, ಎಲ್ಲಾ ವಿದ್ಯಾರ್ಥಿಗಳೂ ಆಕೆ/ತ 
ತನ್ನು ಹೊತೆಗೆ ಏನು ಪರಿಕರ ತಂದಿದ್ದಾಳೆ/ನೆ ಎಂದು ನೋಡುತ್ತಾರೆ, 
ಮತ್ತು ಹೊಸ ಸಾಮದ್ರಿಗಳ ಮೇಅನ ಅವರ ದೃಷ್ಟಿಯೇ ಅವರನ್ನು 
ತರಗತಿಯಲ್ಲ ಸಂಪೂರ್ಣ ತಲ್ಪೀನರಾಗಿಸುತ್ತದೆ. 


6ನೇ ತರಗತಿಯ ವಿದ್ಯಾರ್ಥಿಗಳೊಂದಿಗಿನ ಖೋಧನಾ ಸಾಮದ್ತಿಗಳ 
ಅಥವಾ ಮಕ್ಷಳ ಕಲಕೆಗೆ ಸಹಾಯ ಮಾಡುವ ಟಎಲ್‌ಎಂಗಳ 
ಪ್ರಾಮುಖ್ಯತೆಯನ್ನು ಎತ್ತಿ ಹಡಿಯುವ. ನನ್ನ ತರಗತಿ ಅನುಭವದ 
ಒಂದು ಉದಾಹರಣೆಯನ್ನು ಕೊಡಲು ಬಯಸುತ್ತೇನೆ. ಈ 
ತರಗತಿಯ ವಿದ್ಯಾರ್ಥಿಗಳಲ್ಲ ಏಕಾಗ್ರತೆಯ ಸಮಸ್ಯೆಯನ್ನು 
ಶಿಕ್ಷಕರು ಆಗಾಗ ಎದುರಿಸಬೇಕಾಗುತ್ತಿತ್ತು. ಪ್ರತಿದಿನ ಅವರ 
ಕೊನೆಯ ಅವಧಿಯು ಸಮಾಜ ವಿಜ್ಞಾನದ ವಿಷಯವಾಗಿರುತ್ತಿತ್ತು. ಆ 
ವೇಳೆಗೆ ಬಹುಪಾಲು ಎಲ್ಲಾ ವಿದ್ಯಾರ್ಥಿಗಳು ದಣಿದಿರುತ್ತಿದ್ದರು. ಅದರ 
ಪರಿಣಾಮವಾಗಿ, ನಾನು ಕೂಡಾ ಬಹಳ ಸಮಸ್ಯೆಗಳನ್ನು 
ಎದುರಿಸಬೇಕಾಗುತ್ತಿತ್ತು. ಬೋಧನಾ ಸಾಮದ್ರಿಗಳು 
ವಿದ್ಯಾರ್ಥಿಗಳಲ್ಲ ಹೊಸ ವಿಷಯಗಳನ್ನು ಕಲಅಯುವ ಆಸಕ್ತಿಯನ್ನು 
ಪ್ರೇರೇಪಿಸಿ ನನ್ನನ್ನು ರಕ್ಷಿಸಿದವು. ಜೊತೆಗೆ ತರಗತಿ ಚಟುವಟಕೆಗಳೂ 
ದೊಡ್ಡ ಮಟ್ಟಗೆ ಸುಧಾರಣೆಯಾದವು. 


'ಭೂಮಿಯ ಪ್ರಮುಖ ವಿಭಾಗಗಳು (Major Domains of the 
Earth) ಎ೦ಬ ವಿಷಯಕ್ಕೆ (ಅಧ್ಯಾಯ ದ, ಭೂಗೋಳಶಾಸ್ತ್ರ, 
ಎನ್‌ಸಿಇಆರ್‌ಟ) ನನ್ನು ವಿದ್ಯಾರ್ಥಿಗಳಗೆ ಭೂಮಿಯ ನಾಲ್ದು 
ವಿಭಾಗಗಳನ್ನು ವಿವರಿಸುವುದಕ್ಕೆ ನಾನು ಕೆಲವು ಬೋಧನಾ 
ಸಾಮರ್ರಿಗಳನ್ನು ಅಭವೃದ್ಧಿ ಪಡಿಸಿದೆ. ಅವುಗಳೆಂದರೆ: 


ತ: 


ಜಲ ಚಕ್ರದ ಒಂದು ಮಾದರಿ 

2. ಸಾಗರಗಳು ಮತ್ತು ಬಂಡಗಳ ಕುರಿತ ಒಗಟು 

3. ಭೂಮಂಡಲದ ನೀರಿನ ಹಂಚಿಕೆಯನ್ನು ವಿವರಿಸಲು ಒಂದು 
ಪಾತ್ರೆ. ಒ೦ದು ಗಾಜನ ನಳಕೆ, ಬಣ್ಣದ ನೀರು ಮತ್ತು ಡ್ರಾಪರ್‌ 

4. ಕುಂಡಗಳ ಗಾತ್ರಗಳಗೆ ಸಂಬಂಧಿಸಿದ ಒಂದು ಹಾಕೆ 

5. ನೀರಿನ ಸಂರಕ್ಷಣೆ ಮತ್ತು ಅದರ ರಕ್ಷಣೆಯ ಉಪಾಯದ ಕುರಿತ 

ಒಂದು ಸಾಕ್ಷ್ಯಚಿತ್ರ ಮತ್ತು ನೀರನ್ನು ಉಳಸುವುದಕ್ಕೆ ಇರುವ 

ದಾರಿಗಳಗೆ ಸಂಬಂಧಿಸಿದ ಒಂದು ಕ್ರಿಯಾಪತ್ರ್ತ. 


ಈ ಬೋಧನಾ ಸಾಮದ್ರಿಗಕ ಕಾರಣದಿಂದ ಎಲ್ಲಾ ವಿದ್ಯಾರ್ಥಿಗಳೂ 
ತರಗತಿಯಲ್ಲ ಚಟುವಟಕೆಯಂದ ಭಾಗವಹಿಸಿದರು. ಆ 
ಕಾರಣದಿಂದ ತರಗತಿಯು ಕಲಅಕಾ ಪ್ರಕ್ರಿಯೆಯು 
ಆಸಕ್ತಿದಾಯಕವಾಲಯುತು. ಮತ್ತು ನನಗೆ ಕಆಕೆಯನ್ನು ಆಧರಿಸಿದ 
ಫಅತವನ್ನು ಸುಲಭವಾಗಿ ಸಾಧಿಸುವುದಕ್ಲೂ ಆಲುತು. 


ವಿಷಯವನ್ನು ಕಆಯುವುದಕ್ಕೆ ಬಕಸಿದ ಬೋಧನಾ ಸಾಮದ್ರಿಗಳು 
ಮತ್ತು ತರಗತಿ ಚಟುವಟಕೆಗಳಲ್ಪ್ಲ ಕಲಅಕಾ ಬೋಧನಾ ಸಾಮದ್ರಿಗಳ 
ಬಳಕೆಯನ್ನು ಇನ್ನು ಮುಂಡೆ ವಿವರವಾಗಿ, ಚಿತ್ರ ಸಹಿತವಾಗಿ 
ವಿವರಿಸಲಾಗಿದೆ. 


ಜಲಗೋಳ (Hydrosphere) 


ಅ) ಪಾತ್ರೆ. ಗಾಜನ ಪ್ರನಾಳ, ಬಣ್ಣದ ನೀರು ಮತ್ತು ಡ್ರಾಪರ್‌ಗಳ 
ಸಹಾಯದಿಂದ ನಾನು ವಿದ್ಯಾರ್ಥಿಗಳಗೆ ಭೂಮಿಯ ಮೇಲನ ಒಟ್ಟು 
ನೀರಿನ ಹಂಚಿಕೆಯನ್ನು ವಿವರಿಸಿದೆ. ಹೀಗೆ ವಿದ್ಯಾರ್ಥಿಗಳು ನೀರಿನ 
ಹಂಚಿಕೆ ಮತ್ತು ಅದರ ಪ್ಪರೂಪಗಳ ಕುರಿತು ಕಅತರು. ನಾನು 
ನೀರಿನ ಮಹತ್ವ, ನೀರಿನ ಕುರಿತು ಅರಿವು ಮತ್ತು ಅದರ ಬಳಕೆಯ 
ಕುರಿತು ಸೂಕ್ಷ್ಯತೆಯನ್ನು ಬೆಳೆಸುವುದಕ್ಕೆ "When Every Drop 
Counts’, (https://youtu.be/ WxdtmswwHAk) eo 
ಸಾಕ್ಷ್ಯಚಿತ್ರ ಒಂದರ ಸಹಾಯವನ್ನು ಪಡೆದೆ. ಅದು ರಾಜಸ್ಥಾನದ 
ಬಾರ್ಮೇರ್‌ ಜಲ್ಲೆಯ ನೀರಿನ ಕೊರತೆಯ ಮತ್ತು ವಿವಿಧ ಸೀರು 
ಸಂರಕ್ಷಣಾ ವಿಧಾನಗಳ ಚಿತ್ರಣವನ್ನು ನೀಡುತ್ತದೆ. ಆ ನಂತರ ನಾನು 
ವಿದ್ಯಾರ್ಥಿಗಳಗೆ ನೀರನ್ನು ಸಂರಕ್ಷಿಸುವುದು ಹೇಗೆ ಎಂಬ ಕುರಿತು 
ಒಂದು ಕಾರ್ಯಹಾಳೆಯನ್ನು ನೀಡಿದೆ. ಜೊತೆಗೆ ನೀರಿನ 
ಸಂರಕ್ಷಣೆಯ ಕುರಿತ ಅವರ ಆಲೋಚನೆಗಳನ್ನೂ ಕೇಆಸಿಕೊಂಡೆ. 
ಎಲ್ಲಾ ವಿದ್ಯಾರ್ಥಿಗಳೂ ಕಾರ್ಯಹಾಕೆಯಲ್ಲ ಕೊಟ್ಟ ಮಾಹಿತಿಯ 
ಬಗೆಗೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು. ಆ ಮೇಲೆ ಅವರ ಹಳ್ಳ 
ಮತ್ತು ಪಟ್ಟಣಗಳಲ್ಲ ನೀರಿನ ಸಂರಕ್ಷಣೆಗೆ ಅಳವಡಿಸಿರುವ 
ವಿಧಾನಗಳ ಕುರಿತು ಬರೆದುಕೊಂಡರು. 


ಆ) ಜಲ ಚಕ್ರ: ವಿದ್ಯಾರ್ಥಿಗಳಗೆ ನೀರಿನ ರೂಪಗಳಲ್ಲ ಆಗುವ 
ಬದಲಾವಣೆಯನ್ನು ಮತ್ತು ಮಳೆ ಹೇಗೆ ಬರುವುದು ಎಂಬುದನ್ನು 
ವಿವರಿಸುವುದಕ್ಕೆ ನಾನು ಜಲ ಚಕ್ರದ ಒಂದು ಮಾದರಿಯನ್ನು 
(ಚಿತ್ರ 1 ತಯಾರಿಸಿದೆ. ಈ ಮಾದರಿಯಲ್ಲ ವಿದ್ಯಾರ್ಥಿಗಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


34 


ವಿಶೇಷ ಆಸಕ್ತಿಯನ್ನು ತೋರಿಸಿದರು 
ಮತ್ತು ಅದು ಅವರ ಮನಸ್ತುಗಳಲ್ಲ 
ಅಳಸಲಾಗದ ಪ್ರಭಾವವನ್ನು 
ಉಂಟುಮಾಡಿತು. 


ಭೂ ವಲಯ (Lithosphere) 


ನಾನು ಖಂಡಗಳು, ಅವುಗಳ ಸ್ಥಾನ 
ಮತ್ತು ಅವುಗಳ ಗಾತ್ರಕ್ಕೆ 
ಅನುಗುಣವಾದ ಹಾಳೆಗಳರುವ 
ಒಂದು ಒಗಟನ್ನು (ಚಿತ್ರ-೨) 
ಸಿದ್ಧಪಡಿಸಿದೆ. ಇದಕ್ಕೂ ಮುನ್ನ ನಾನು 
ವಿದ್ಯಾರ್ಥಿಗಳನ್ನು ಐದು ಗುಂಪುಗಳಾಗಿ 
ವಿಂಗಡಿಸಿದೆ. ಪ್ರತಿ ಗುಂಪಿಗೂ ಒಂದು 
ಖಂಡಕ್ಕೆ ಸಂಬಂಧಿಸಿದ ಒಗಟನ 
ಹಾಳೆಯನ್ನು, ಅದರ ಗಾತ್ರಕ್ಕೆ ತಕ್ಕಂತೆ 
ಒದಗಿಸಿದೆ. ಅವರಿಗೆ ಅಲ್ಪದ್ದ 
ಚುಕ್ಕೆಗಳನ್ನು ಜೋಡಿಸುವುದಕ್ಕೆ 
ಸಮಯವನ್ನು ನಿಗದಿಪಡಿಸಿದೆ. ಎಲ್ಲಾ 
ವಿದ್ಯಾರ್ಥಿಗಳೂ ಉತ್ಸಾಹದಿಂದ ಈ 
ಚಟುವಟಕೆಯಲ್ಲ ಭಾಗಿಗಳಾದರು 
ಮತು ಖಂಡಗಳ ಕುರಿತು, ಅದರ 
ಸ್ಥಾನ ಮತ್ತು ಗಾತ್ರ, ಇತ್ಯಾದಿಗಳನ್ನು 
ಅರ್ಥ ಮಾಡಿಕೊಂಡರು. 


Figure 1: Water cycle 


Figure 2: Mahadweep ki paheli 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳು ಮತ್ತು ಅದರಿಂದ ಗಳಸಿದ ಅನುಭವಗಳು 


ನನ್ನು ಅನುಭವಗಳನ್ನು ಹಂಚಿಕೊಳ್ಳುವ ಮೊದಲು ನಾನು ಒಂದು 
ವಿಷಯವನ್ನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ಎಲ್ಲಾ ಜಟ್ಲೆಗಳೂ 
ಒಂದೇ ಬಗೆಯ ಹೂವಿನ ಕಡೆಗೆ ಆಕರ್ಷಿತಗೊಳ್ಳುವುದಿಲ್ಲ ಮತ್ತು 
ಅದೇ ಸಮಯದಲ್ಲ. ಒಂದು ನಿರ್ದಿಷ್ಟ ಚಿಟ್ಟೆಯು ಯಾವಾಗಲೂ 
ಒಂದೇ ತೆರನಾದ ಹೂವುಗಳ ಕಡೆಗೆ ಆಕರ್ಷಿತವಾಗುತ್ತದೆ ಎಂದೂ 
ಇಲ್ಲ. ಬೇರೆ ಬೇರೆ ಜಿಲ್ಲೆಗಳು ಖೇರೆ ಬೇರೆ ಆಕಾರದ, ಗಾತ್ರದ ಮತ್ತು 
ಸುವಾಸನೆಯ ಹೂವುಗಳೆಡೆಗೆ ಆಕರ್ಷಿತವಾಗುತ್ತವೆ. ಮಕ್ಕಳ 
ಮನಸ್ಸೂ ಇದೇ ಬಗೆಯಲ್ಲ ಕೆಲಸಮಾಡುತ್ತದೆ. ಎಲ್ಲಾ ಮಕ್ಷಳಗೂ 
ಬೇರೆ ಬೇರೆಯದೇ ಆದ ಆಲೋಚಿಸುವ ಮತ್ತು ಅರ್ಥೈಸುವ 
ಸಾಮರ್ಥ್ಯಗಳರುತ್ತವೆ. ಅವರಿಗೆ ಬೇರೆಬೇರೆಯದೇ ಆದ 
ಅಗತ್ಯಗಳವೆ ಮತ್ತು ಅಪೇಕ್ಷೆಗಳರುತ್ತವೆ. ಎಲ್ಲರಿಗೂ ಒಂದೇ 
ಬಗೆಯ ಕಲಕಾ ಸಾಮರ್ರಿಗಳನ್ನು ಅಳವಡಿಸಿ ಕಲಕಾ ಫಲಗಳನ್ನು 
ಪಡೆದುಕೊಳ್ಳುವುದು ಸಾಧ್ಯವಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲ. 
ವಾವು ವಿದ್ಯಾರ್ಥಿಗಳ ಅಗತ್ಯ ಮತ್ತು ಅಪೇಕ್ಷೆಗಳಗೆ ಹೊಂದಾಣಿಕೆ- 
ಯಾಗುವ ಕ್ರಿಯಾಶೀಲ ಬೋಧನೆಯನ್ನು ಕೈಗೊಳ್ಳುವುದಕ್ಕೆ ಸದಾ 
ಪ್ರಯತ್ನಿಸುತ್ತಿರಬೇಕು. ಈ ದಿಕ್ಕಿನಲ್ಲ ನಮ್ಮ ಕ್ರಿಯೆಗಳು, 2೦೦5ರ 
ರಾಷ್ಟ್ರೀಯ ಪಠ್ಯಕ್ರಮ ಚೌೌಕಟ್ಟನ (NCF2005) ಪ್ರಮುಖ ಅಂಶವಾದ 
ಮಗು ಕೇಂದ್ರಿತ ಶಿಕ್ಷಣವನ್ನು ಬಲಪಡಿಸುತ್ತದೆ. 


ಈ ಪಠ್ಯ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ಚಟುವಟಕೆಗಳನ್ನೂ 
ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ಳುವುದಕ್ಕೆ ನನಗೆ ಆರು ತರಗತಿಗಳ 
ಅವಧಿ ಹಿಡಿಯುತು. ಆದರೆ ಇದು ಅವರಿಗೆ ಕಲಿಯುವುದರ ಕುರಿತು 
ಒಂದು ಮರೆಯಲಾಗದ ಅನುಭವವನ್ನು ಕೊಟ್ಣತು. ಶೇ 
ಚಟುವಟಕೆಗಳ ಸಮಯದಲ್ಪ ವಿದ್ಯಾರ್ಥಿಗಳು ಹಲವು ಪ್ರಶ್ನೆಗಳನ್ನು 
ಕೇಆದರು. ವಿದ್ಯಾರ್ಥಿಗಳ ಕೆಲವು ಪ್ರತಿಪ್ಪಂದನೆಗಳನ್ನು ಮುಂದೆ 
ನಿರೂಪಿಸಿಡ್ದೇನೆ. 


[) 


ವಾನು ವಿದ್ಯಾರ್ಥಿಗಳಗೆ ಭೂಮಿಯ ಮೇಲಅನ ನೀರಿನ ಹಂಚಿಕೆಯ 
ಕುರಿತು ಒಂದು ಪ್ರಾತ್ಯಕ್ಷಿಕೆ ಕೊಟ್ಬಾಗ. ವಿದ್ಯಾರ್ಥಿಗಳಂದ ಬೇರೆಬೇರೆ 
ಬಗೆಯ ಪ್ರತಿಕ್ರಿಯೆಗಳು ಬಂದವು. ಉದಾಹರಣೆಗೆ, ಕೆಲವು 
ವಿದ್ಯಾರ್ಥಿಗಳು ಬಳಸುವುದಕ್ಕೆ ಯೋಗ್ಯವಾಗಿರುವ ನೀರಿನ 
ಪ್ರಮಾಣ (೦.೦೦೦1 % ಅಥವಾ 1 ಅಟರ್‌ ನೀರಿನಲ್ಲ ಒಂದು 
ಬಂದು) ಎಷ್ಟು ಕಡಿಮೆ ಇದೆ ಎಂದು ಆಶ್ಚರ್ಯಪಟಣ್ಣದ್ದರು. ಕೆಲವು 
ವಿದ್ಯಾರ್ಥಿಗಳು ಬೇಸರಗೊಂಡಿದ್ದರು ಮತ್ತು ಕಳವಳಗೊಂಡಿದ್ದರು.. 
ಕೊನೆಯಲ್ಲ ಎಲ್ಲಾ ವಿದ್ಯಾರ್ಥಿಗಳೂ ನೀರನ್ನು ಹೋಲು- 
ಮಾಡುವುದಿಲ್ಲ ಮತ್ತು ಬೇರೆಯವರೂ ಹಾಗೆ ಮಾಡದಂತೆ 
ತಡೆಯುತ್ತೇವೆ ಎಂದು ಭರವಸೆ ಕೊಟ್ಟರು. 


ವಿದ್ಯಾರ್ಥಿಗಳು ಜಲ ಚಕ್ರದ ಮಾದರಿಯ ಕುರಿತು ವಿಶೇಷ 
ಆಸಕ್ತಿಯನ್ನು ತೋರಿಸಿದರು. ಅವರು ಕುತೂಹಲದಿಂದ 
ಆಸಕ್ತಿದಾಯಕವಾದ ಪ್ರಶ್ನೆಗಳನ್ನು ಕೇಆದರು. ಅವುಗಳಲ್ಲಿ ಕೆಲವನ್ನು 
ಕೆಳಗೆ ಕೊಟ್ಪದ್ದೇನೆ: 


ಪ್ರಶ್ನೆ 1 ಯಾಕೆ ಚಾರಟನಲ್ಲ ಕೆಲವು ಮೋಡಗಳು ನಗುವಂತೆ 
ಕಾಣಿಸಿದರೆ, ಮಿಕ್ಕವು ಅಳುವಂತೆ ಕಾಣಿಸುತ್ತವೆ? ಮೋಡಗಳು 
ಅಳುವಾಗ ನಿಜವಾಗಿಯೂ ಮಳೆ ಬರುವುದೇ? 


ಪ್ರಶ್ನೆ 2. ಜಲ ಚಕ್ರದ ಮಾದರಿಯ ಮೇಲೆ ಬರೆಯಲಾದ 
ಪರಿಭಾಷೆಗಳ ಅರ್ಥವೇನು? 


ಪ್ರಶ್ನೆ 3. ಹಸಿರು ಫಲಕದ ಮೇಅನ ಜಲ ಚಕ್ರದ ಮಾದರಿಯು 
ವಿಭಿನ್ನವಾಗಿದೆ. ಅದು ಯಾಕೆ ಹಾಗೆ? 


ಪ್ರಶ್ನೆ 4. ಯಾಕೆ ನೀವು ದುಂಡಗಿನ ಫಲಕದ ಮೇಲೆ ಡ್ರಾಯಿಂಗ್‌ 
ಮಾಡಿದ್ದೀರಿ? (ಒಬ್ಬ ವಿದ್ಯಾರ್ಥಿಯು ಅದಕ್ಕೆ ಶೇ ರೀತಿ ವಿವರಿಸಿದ, 
'ಮಳೆ ಒಂದು ಚಕ್ರವನ್ನು ಒಳಗೊಂಡಿದೆ. ಬಹುಶ: ಅದೇ ಕಾರಣಕ್ಕೆ 
ಇರಬೇಕು.' 


ಇದೆಲ್ಲದರ ಹೊರತಾಗಿ, ಕೆಲವು ವಿದ್ಯಾರ್ಥಿಗಳು ಮಾದರಿಯನ್ನು 
ತಯಾರಿಸುವ ಪ್ರಕ್ರಿಯೆಯನ್ನು ಹೇಳಕೊಡಿ ಎಂದು ಕೇಆದರು. ಈ 
ಅನುಭವವು ನನಗೆ ಖುಷಿಕೊಟ್ಟ ವಿಷಯವಾಗಿದೆ. 


ಬಹುಶಃ ಅವರು ಈ ರೀತಿಯಲ್ಲ ಹದುವುದು ಮತ್ತು 
ಕಆಯುವುದನ್ನು ಆನಂದಿಸಿದ ಕಾರಣ ಮೇಲಅನ ಎಲ್ಲಾ ಪ್ರಶ್ನೆಗಳು 
ಮತ್ತು ಕುತೂಹಲ ಅವರ ಮನಸ್ಸಿನ ಒಳಗಡೆಯಿಂದ ಎಚ್ಚೆತ್ತು- 
ಕೊಂಡಿತು. ಆದ ಕಾರಣವೇ ಅವರು ಕಆಯುವುದಕ್ಕೆ ಹೆಚ್ಚು ಮನಸ್ಸು 
ಕೊಡುತ್ತಿದ್ದರು. ಮತ್ತು ಹೆಚ್ಚನ ಗಮನಕೊಟ್ಟು ಹೊಸ ವಿಷಯಗಳನ್ನು 
ಕಅಯುವುದೂ ಸಾಧ್ಯವಾಗುತ್ತಿತ್ತು. "ಖಂಡಗಳು ಮತ್ತು ಅವುಗಳ 
ಸ್ಥಾನ'ವನ್ನು ಅರ್ಥೈಸಿಕೊಳ್ಳುವುದಕ್ಕೆ ವಾನು ಕೊಟ್ಟ ಒಂದು ಒಗಟನ್ನು 
ಜಅಡಿಸುವುದರಲ್ಲ ಮಕ್ಷಳು ಎಷ್ಟು ತಲ್ಲೀನರಾಗಿದ್ದರು ಎಂದರೆ 
ಶಾಲೆಯ ವೇಕೆ ಮುಗಿದುಹೋಗಿರುವುದೂ ಅವರ ಗಮನಕ್ಕೆ 
ಬರಲಲ್ಲ. ನಾನು ವೇಳೆ ಆಗಿರುವುದನ್ನು ಅವರಿಗೆ ಹೇಳದ ಮೇಲೂ 
ಕೆಲವು ಮಕ್ಷಳು ಅಲ್ಲೇ ಇದ್ದು. ಒಗಟನ್ನು ಬಡಿಸಲು ಬಯಸಿದ್ದರು. 
ನನಗಂತೂ ಅದು ವಿಶಿಷ್ಟ ಅನುಭವವೇ ಆಗಿತ್ತು. ಸಾಮಾನ್ಯವಾಗಿ 
ಕೆಲವು ಮಕ್ಷಳು ಕೊನೆಯ ಅವಧಿ ಮುಕ್ತಾಯವಾಗುವ ಮೊದಲೇ 
ಮನೆಗೆ ಹೊರಡಲು ತವಕಿಸುತ್ತಾರೆ. ಆದರೆ ಆ ದಿನ ಹಾಗೇನೂ 
ಆಗಲೇ ಇಲ್ಲ. 


ತರಗತಿಯ ಚಟುವಟಕೆ ನನಗೆ ಒಂದು ಸಂಗತಿಯನ್ನು ಕಅಸಿತು: 
ಮಕ್ಕಳು ಚಿಲ್ಲೆಗಕಂತೆ ಬಣ್ಣದ ಹೂವುಗಳ ಮನಮೋಹಕ ದೃಶ್ಯಕ್ಕೆ 
(ಇಲ್ಲ ಬೋಧನಾ ಸಾಮಾದ್ರಿಗಳು) ಮತ್ತು ಉದ್ಯಾನವನದೊಳಗೆ 
ಅವು ಜರುವ ಸುಗಂಧಕ್ಷೆ ಸೆಳೆಯಲ್ಲಡುತ್ತಾರೆ. ಅವರು ಹೂವಿನ 
ಮಕರಂದವನ್ನು ಹೀರುತ್ತಾರೆ. 


ವಿವಿಧ ತರಗತಿಯ ಮಕ್ಷಳು ಅವರ ಪಾಠವಿಲ್ಲದ ಅವಧಿಗಕಲ್ಲ ಅವರ 
ತರಗತಿಗೆ ನನ್ನನ್ನು ಕರೆದು ಪಾಠಮಾಡಿ ಎಂದು ಕೇಆಕೊಳ್ಳುವಾಗ 
ಒಬ್ಬ ಶಿಕ್ಷಕನಾಗಿ ನನಗೆ ಅತ್ಯಂತ ಹಿತವಾದ ಅನುಭವ 
ಉಂಲಾಗುವುದು. ಈ ನನ್ನ ಭಾವನೆಗಳನ್ನು ಪದಗಳಲ್ಲ 
ಹೇಆಕೊಳ್ಳುವುದಕ್ಕೆ ಕಷ್ಟ. ಆದರೆ ಅವರಿಗೆ ನನ್ನ ಬೋಧನೆಯ 
ಪ್ರಕ್ರಿಯೆಗಳು ಮನಮುಟ್ಟುವಂತೆ ಇವೆ ಎಂಬ ಒಂದು ವಿಚಾರವನ್ನು 
ಖಂಡಿತವಾಗಿಯೂ ಇದು ತೆರೆದು ತೋರಿಸುತ್ತದೆ. ಅದು ನನಗೆ 
ಯಾವುದೇ ಮಹಾ ಸಾಧನೆಗೂ ಕಡಿಮೆಯಿಲ್ಲದ ಸಂಗತಿ ಮತ್ತು 
ಖೋಧನಾ ಉಪಕರಣಗಳು ಈ ದಿಸೆಯಲ್ಲ ದೊಡ್ಡ ಮಟ್ಟದಲ್ಲ 
ಕಾಣಿಕೆ ನೀಡಿವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಆದಿತ್ಯ ಗುಪ್ತ ಅವರು ಧಮ್‌ತರಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಶಿಕ್ಷಕರಾಗಿದ್ದಾರೆ. ಅವರು ಭೂಗೋಳಶಾಸ್ತ ಸ್ತದಲ್ಲ ಪದವಿ 
ಪಡೆದಿದ್ದಾರೆ ಮತ್ತು 2೦1೨ರಿಂದ ಸಮಾಜವಿಜ್ಞಾನ ಬೋಧಕರಾಗಿದ್ದಾರೆ. ಶಿಕ್ಷಕರಾಗಿ ಅವರು ಸಮಾಜ ವಿಜ್ಞಾನದ ಬೋಧನೆ 
ಮತ್ತು ಕೆಅಕೆಯ ಪ್ರಕ್ರಿಯೆಯನ್ನು ಸಂವಾದ "ಮತ್ತು ಆತ್ಮೀಯವಾಗಿ ನಡೆಸುವುದನ್ನು ಇಷ್ಟಪಡುತ್ತಾರೆ. 'ಅವರ ಇನ್ನಿ ತರ 
ಆಸಕ್ತಿಗಳು ಕವನ, ಕಥೆಗಳನ್ನು Fo ಮತ್ತು ಬ್ಲಾಗಿಂಗ್‌. ಇವರನ್ನು : 
adityatin.gupta @azimpremjifoundation.org ಇ ಸಂಪಕಿಸಬಹುದು. 


ಅನುವಾದ: ರಾಮಕೃಷ್ಣ ಭಟ್‌ । ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


36 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


